ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ * 276 
ಸದಸ್ಯರ ಹೆಸರು - ಶ್ರೀ ಎಸ್‌.ಎಲ್‌.ಭೋಜೇಗೌಡ (ಶಿಕ್ಷಕರ ಕ್ಷೇತ್ರ) : 
ಉತ್ತರಿಸುವ ದಿನಾಂಕ : 512.2021 
ಉತ್ತರಿಸುವ ಸಚಿವರು - ಕಂದಾಯ ಸಚಿವರು 
ಕ್ರಮ 
ಪ್ರಶ್ನೆ ಉತ್ತರ 
ಸಂಖ್ಯೆ 


ಅ) | ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ 


ಎ ಗಿವ್‌ pe 
ವರ್ಷಗಳಲ್ಲಿ ಭೂ ಪರಿವರ್ತನೆಗಾಗಿ ಎಷ್ಟು | ್ರಕ್ಟಮಗಳೂರು ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ 


ಅರ್ಜಿಗಳು ಸ್ವೀಕೃತವಾಗಿವೆ; ಯಾವ ಯಾವ ಭೂಪರಿವರ್ತನೆಗಾಗಿ ಒಟ್ಟು 2651 ಅರ್ಜಿಗಳು ಸ್ವೀಕೃತವಾಗಿರುತ್ತವೆ 


ಉದ್ದೇಶಗಳಿಗಾಗಿ ಭೂ ಪರಿವರ್ತನೆ ಕೋರಿ p CN 
ವಸತಿ, ವಾಣಿಜ್ಯ ಮತ್ತು ಕೈಗಾರಿಕೆ ಉದ್ದೇಶಗಳಿಗಾಗಿ ಭೂಪರಿವರ್ತನೆ ಕೋರಿ 
ನ್ನು ಸಲ್ಲಿಸಿರುತ್ತಾರೆ. 

ಏಲೇವಾರಿಯಾದ ಅರ್ಜಿಗಳೆಷ್ಟು; ಹಾಗೂ | ಏಲೇವಾರಿಯಾದ ಅರ್ಜಿಗಳ ತಾಲ್ಲೂಕುವಾರು ಮಾಹಿತಿ ಈ 
ವಿಲೇವಾರಿಯಾಗದೇ ಬಾಕಿ ಇರುವ | ಕೆಳಕಂಡಂತಿರುತ್ತದೆ. ವಿಲೇವಾರಿಗೆ ಬಾಕಿ ಇರುವುದಿಲ್ಲ. 


ಅರ್ಜಿಗಳನ್ನು ಸಲ್ಲಿಸಿರುತ್ತಾರೆ; ಇವುಗಳಲ್ಲಿ 


G 
€ 
f} 
p> | 
4 


ped 


ಅರ್ಜಿಗಳೆಷ್ಟು; (ಪ್ರಕರಣವಾರು ವಿವರ 


ನೀಡುವುದು) 


ಆ) |ಸದರಿ ಜಿಲ್ಲೆಯಲ್ಲಿ ಕೈಗಾರಿಕೆಗಳನ್ನು | ee 
ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೈಗಾರಿಕೆ ಉದ್ದೇಶಕ್ಕಾಗಿ ಭೂಪರಿವರ್ತನೆಗಾಗಿ 


ಸ್ಥಾಪಿಸಿದ ಉದ್ದೇಶಗಳಿಗಾಗಿ ಭೂ | ಕಳಿದ ಮೂರು ವರ್ಷಗಳಲ್ಲಿ ಒಟ್ಟು 63 ಅರ್ಜಿಗಳು ಸ್ವೀಕೃತವಾಗಿರುತ್ತವೆ. 
ಪರಿವರ್ತನೆ ಕೋರಿ ಕಳೆದ 3 ವರ್ಷಗಳಲ್ಲಿ | ವಿಲೇವಾರಿ ಕುರಿತು ತಾಲ್ಲೂಕುವಾರು ಮಾಹಿತಿ ಈಕೆಳಕಂಡಂತಿರುತ್ತದೆ. 

ಸಲ್ಲಿಕೆಯಾದ ಅರ್ಜಿಗಳೆಷ್ಟು; ಇವುಗಳಲ್ಲಿ ವಿಲೇವಾರಿಗೆ ಬಾಕಿ ಇರುವುದಿಲ್ಲ. y 
ವಿಲೇವಾರಿಯಾದ ಅರ್ಜಿಗಳೆಷ್ಟು ಹಾಗೂ 
ವಿಲೇವಾರಿಯಾಗದೇ ಬಾಕಿ ಇರುವ 
ಅರ್ಜಿಗಳೆಷ್ಟು; (ಪುಕರಣವಾರು ವಿವರ 


ನೀಡುವುದು) 


(ಕಡತ ಸಂಖ್ಯೆ:ಕಂಇ 28 ಎಲ್‌ಜಿಯು 2021) 


ಆರ್‌.ಅಶೋಕ) 


